ಕರ್ನಾಟಕ ವಿಧಾನ. ಪರಿಷತ್ತು 


RE) 


ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1497 (1727) 

ಸದಸ್ಯರ ಹೆಸರು ಶ್ರೀ. ಎನ್‌ ರವಿಕುಮಾರ್‌ (ವಿಧಾನ ಸಜೆಯಿಂದ 
- ಚುನಾಯಿತರಾದವರು) 

ಉತ್ತರಿಸಬೇಕಾದ ದಿನಾಂಕ 23.03.2020 


ಉತ್ತರಿಸುವ ಸಚಿವರು 


ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು 


| ಪ್ರಶ್ನೆ ] ಉತ್ತರ 

ಕ್ರಸಂ. . 

FE ಭಾಷಾ ಅಲ್ಲಸಂಖ್ಯಾಂತರ ಶಿಕ್ಷಣ ಸಂಸ್ಥೆಗಳ |. ಜಸ್ಟೀಸ್‌ ರಂಗನಾಥ ""ಮಿಶ್ರ ನಿವೃತ್ತ ಮಪ್ಯ 
ವ್ಯಾಖ್ಯಾನವೇನು; ಭಾಷಾ ಅಲ್ಲಸಂಖ್ಯಾಂತರ ನ್ಯಾಯಮೂರ್ತಿಗಳು ಹಾಗೂ ಅಧ್ಯಕ್ಷರು, ಮತೀಯ 
ಶಾಲೆಗಳಿಗೆ ಸರ್ಕಾರ ನೀಡುತ್ತಿರುವ ಮತ್ತು ಭಾಷಾ ಅಲ್ಲಸಂಖ್ಯಾತರ ಆಯೋಗ, ಭಾರತ 
ರಿಯಾಯಿತಿಗಳೇನು; ಕ ಶಿಕ್ಷಣ ಸಂಸ್ಥೆಗಳು ಸರ್ಕಾರ, ಇವರು ದಿನಾಂಕ:10/05/2007ರಲ್ಲಿ ನೀಡಿರುವ 
ಶಿಕ್ಷಣವನ್ನು ವ್ಯಾಪಾರದ ರೀತಿಯಲ್ಲಿ ವರದಿಯನ್ವಯ ಭಾಷಾ ಅಲ್ಪಸಂಖ್ಯಾತರ ಸಮುದಾಯ 
ನಡೆಸುತ್ತಿರುವುದು ಸರ್ಕಾರದ ಗಮನಕ್ಕೆ ಒಂದು ರಾಜ್ಯದಲ್ಲಿ ಭಾಷಾ ಅಲ್ಲಸಂಖ್ಯಾತರಾಗಿದ್ದು, ಆ 


' ಬಂದಿದೆಯೇ; ಅಂತಹ ಶಿಕ್ಷಣ ಸಂಸ್ಥೆಗಳ ಮೇಲೆ. 
ಸರ್ಕಾರ ಯಾವ ಕ್ರಮ ಕೈಗೊಂಡಿದೆ; 


ಸಮುದಾಯವು ಒಂದು ಅಥವಾ ಹೆಚ್ಚು ಭಾಷೆಗಳನ್ನು 
"ಮಾತನಾಡುವ ಸಮುದಾಯವು ಆಗಿದ್ದು, ಆ ರಾಜ್ಯದ 
ಬಹು ಸಂಖ್ಯಾತ ಭಾಷೆ ಮಾತನಾಡದೇ ಇರುವ 
ಭಾಷೆಯನ್ನು ಅಲ್ಲ ಸಂಖ್ಯಾತರ ಭಾಷೆಯೆಂದು ಪರಿಗಣಿಸಿ 
ಹಾಗೂ ಅಂತಹ ಸಮುದಾಯಗಳು. ನಡೆಸುವ ಶಿಕ್ಷಣ 


ಸಂಸ್ಥೆಗಳನ್ನು ಭಾಷಾ ಅಲ್ಲಸಂಖ್ಯಾಂತರ ಶಿಕ್ಷಣ 
ಸಂಸ್ಥೆಯೆಂದು ವ್ಯಾಖ್ಯಾನಿಸಲಾಗಿದೆ. ಅದರಂತೆ, ಸರ್ಕಾರದ 
ಆದೇಶ ಸಂಖ್ಯೆ: ಇಡಿ 226 ಮಾಹಿತಿ 2018 


ದಿನಾಂಕ:05/11/2018ರ ಆದೇಶದಲ್ಲಿ “ಉರ್ದು, ತೆಲುಗು, 
ತಮಿಳು, ಮಲಯಾಳಂ, ಮರಾಠಿ, ತುಳು, ಲಮಾಣಿ, ಹಿಂದಿ, 
ಕೊಂಕಣಿ ಮತ್ತು ಗುಜರಾತಿ” ಬಾಷೆಗಳನ್ನು ಅಲ್ಲಸಂಖ್ಯಾತ 
-ಭಾಷೆಗಳೆಂದು ಅಧಿಸೂಚಿಸಿ ಆದೇಶಿಸಿದೆ. 


ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆ ಇಡಿ 27 
ಮಾಹಿತಿ 2012, ದಿನಾಂಕ:08/5/2012ರ ಪ್ರಕಾರ ಶಿಕ್ಷಣ 
ಹಕ್ಕು ಕಾಯ್ದೆ 2009ರ ಸೆಕ್ಷನ್‌ i2 (1ರ ಅಡಿ 
ಅನಾನುಕೂಲ ಪರಿಸ್ಥಿಶಿಯಲ್ಲಿರುವ ಮತ್ತು ದುರ್ಬಲ 
' ವರ್ಗದ ಮಕ್ಕಳಿಗೆ ಪ್ರವೇಶ ನೀಡುವ ಪ್ರಕ್ರಿಯೆಯಿಂದ 
ವಿನಾಯಿತಿ ನೀಡಲಾಗಿದೆ. (ಆರ್‌.ಟಿ.ಇ. ವಿನಾಯಿತಿ) 


ಶುಲ್ಕ ಮತ್ತು ಡೊನೇಷನ್‌ಗಳನ್ನು . ನಿಯಂತ್ರಿಸಲು ಈ 


' ಕೆಳಕಂಡಂತೆ ಕ್ರಮಕೈಗೊಳ್ಳಲಾಗಿದೆ. : 


The Karnataka Educational Institutions 
(Classification, Regulation and Prescription of 
curricula etc.) Rules, 19956 ನಿಯಮ 16ರಲ್ಲಿ 
ನಿಯಂತ್ರಿಸಲು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಶಿಕ್ಷಣ 
ನಿಯಂತ್ರಣ ಪ್ರಾಧಿಕಾರವನ್ನು (District Level Education 
Regulating Authority) ರಚಿಸಲಾಗಿದ್ದು ವಿವರ 
ಕೆಳಕಂಡಂತಿದೆ. , 


I. | Deputy Commissiner of | Chairman 
the District 
Chief 


Executive | Member 


Officer, Zilla Panchayat 
3. Executive Engineer, | Member 
Zilla Panchayat 
4 Deputy Director Pre- Member 
University Education, 
Department of the 
.] Concerned District. 0 
೨ Deputy Director of | Member 
Public Instruction of the | Secretary 
Concerned District. ” 


j 
| 

‘The Karmataka Educational Institutions ; 
(Classification, Regulation and prescription. 
Regulation and prescription of curricula ete.) | 
Rules, 1995 ನಿಯಮಗಳ ನಿಯಮ- 15ರ ಪ್ರಕಾರ 
ತಿಳಿಸಿರುವಂತೆ ಮಕ್ಕಳ ದಾಖಲಾತಿ ಹಾಗೂ ಮಕ್ಕಳಿಂದ ಪಡಯ | 
ಬೇಕಾದ ಶುಲ್ಪಕ ಸಂಬಂಧಿಸಿದ ಮಾನದಂಡಗಳು 
ಉಲ್ಲಂಘನೆಯಾದ ಸಂದರ್ಭದಲ್ಲಿ ಬಾಧಿತ. ಪೋಷಕರು ಜಿಲ್ಲಾ 
ಶಿಕ್ಷಣ ನಿಯಂತ್ರಣ ಪ್ರಾಧಿಕಾರಕ್ಕೆ (District Level 


Education Regulating Authority) ದೂರು ಸಲ್ಲಿಸಲು 
ಅಥವಾ ಜಿಲ್ಲಾ ಶಿಕ್ಷಣ ನಿಯಂತ್ರಣ ಪ್ರಾಧಿಕಾರ ಸ್ವಯಂ 
ಪ್ರೇರಿತವಾಗಿ ದೂರು ದಾಖಲಿಸಿಕೊಂಡುವ `ವಜಾರಣೆ ನಡೆಸಿ 
ತಪ್ಪಿತಸ್ಥ ಶಾಲೆಗಳ ವಿರುದ್ಧ ಕ್ರಮಕ್ಕೆಗೊಳ್ಳಲು ಪ್ರಾಧಿಕಾರಕ್ಕೆ 


ಅಧಿಕಾರವಿರುತ್ತದೆ. 


—— _ 
'ಭಾಷಾ | ಈಠ್ಪಸರಖ್ಯಾಂತೆರ/ಧಾರ್ಮಿಕ T 


ಅಲ್ಲಸಂಖ್ಯಾಂತರ, ಶಿಕ್ಷಣ ಸಂಸ್ಥೆಗಳಲ್ಲಿ ಆಯಾ' 
ಭಾಷೆಯ/ ಧರ್ಮದ ವಿಧ್ಯಾರ್ಥಿಗಳ ಸಂಖ್ಯೆ 
ಕನಿಷ್ಠ 50% ಇದ್ದರೆ ಮಾತ್ರ ಅಂತಹ ಶಕ್ಷಣ 
ಸಂಸ್ಥೆಗಳನ್ನು ಭಾಷಾ/ಧಾರ್ಮಿಕ ಅಲ್ಪಸಂಖ್ಯಾತರ 
ಶಿಕ್ಷಣ ಸಂಸ್ಥೆಗಳು ಎಂದು ಪರಿಗಣೆಸವ . ಬಗ್ಗ 
ಸರ್ಕಾರ ನಿಲುವೇನು: 


ಸರದ ಆರತ ಸಂಖ್ಯೆ" ಇಡಿ 2) ಮಾಹಿತಿ 2017 
(ಭಾಗ-1) ದಿನಾಂಕ:18/06/2014ರ ಅನ್ನಯ ಭಾಷಾ 
ಅಲ್ಪಸಂಖ್ಯಾತರ ! ಧಾರ್ಮಿಕ ಆಲ್ಲಸಂಖ್ಯಾಂತರ ಶಿಕ್ಷಣ ಸಂಸ್ಥೆಗಳಲ್ಲಿ 
ಆಯಾ ಭಾಷೆ! ಧರ್ಮದ ವಿದ್ಯಾರ್ಥಿಗಳ ಠಾಖಲಾತಿ ಸಂಖ್ಯೆ "ಕನಿಷ್ಠ 


25% ಇರಬೇಕೆಂಬ ಷರತ್ತನ್ನು ವಿಧಿಸಲಾಗಿದೆ. 


"ಷಾ ಅಲ್ಲಸಂಂಖ್ಯಾಃ ತೆರ ಧಾರ್ಮಿಕ 


iB 


ಅಲ್ಲಸಂಖ್ಯಾಂತರ" ಶಿಕ್ಷಣ ಸಂಸ್ಥೆ ಸ್ಥೈಗಳಲ್ಲಿ ಆರ್‌ಟಿಇ 
ಅಡಿಯಲ್ಲಿ ಬಡವರ ಮಕ್ಕಳಿಗೆ ಪ್ರವೇಶಾತಿ 
'ನೀಡದಿದ್ದಲ್ಲಿ, ಅಂತಹ : ಶಿಕ್ಷಣ - ಸಂಸ್ಥೆಗಳ 


ಕರ್ಧಾಟಕ ಸರ್ಕಾರದ ಅಧ್ಯಸಾಚನೆ `ಸಂಖ್ಯೆಇಡಿ 27 
ಮಾಹಿತಿ 2012, ದಿನಾಂಕ:05/05/2012ರ ಪ್ರಕಾರ, ಭಾಷಾ 
ಅಲ್ಲಸಂಖ್ಯಾತರ |} ಧಾರ್ಮಿಕ ಅಲ್ಪಸಂಖ್ಯಾತರ ಶಿಕ್ಷಣ 
ಸಂಸಿಗಳೆಂದು ಘೋಷಣೆಯಾಗಿರುವ ಶಾಲೆಗಳಿಗೆ ಶಿಕ್ಷಣ ಹಕ್ಕು! 


ಮಾನ್ಯ ತೆಯನ್ನು ರದ್ದು ' ಪಡಿಸುವಲ್ಲಿ ಸರ್ಕಾರ ಕಾಯ್ದೆ 2009ರ ಸೆಕ್ಷನ್‌ 12(1)ರಡಿ ಆರ್‌.ಟಿ ಪ್ರಕ್ರಿಯೆಯಿಂದ 
ಯಾವ ಕಮ ಕೈಗೊಂಡಿದೆ; ಈ ಕುರಿತು ವಿನಾಯಿತಿ ನೀಡಲಾಗಿದೆ. ಮಾನ್ಯತೆ ರದ್ದು. ಪಡಿಸುವ ಪಲ್ಲೆ 
ಸರ್ಕಾರದ ನಿಲುವೇನು? : | ಉದ್ದವಿಸುವುದಿಲ್ಲ. 

ಸಂಖ್ಯೆ: ಇಡಿ 49 ಎಸ್‌ಓಹೆಚ್‌ 2020 ee 


ಯ 
ಡ್‌ ಕುಮಾರ್‌) 


ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ ಹಾಗೂ 
ಸಕಾಲ ಸಚಿವರು 


